ಮಕ್ಕಳ ಕಲಿಕೆ ಮತ್ತು ಸಮುದಾಯ ನನ್ನ ಅನುಭವಗಳು \ 


ಜಾನಕ್‌ ರಾಮ್‌ 


ಮೊಬೈಲ್‌ ಘೋನ್‌ ಕೈಗೆತ್ತಿಕೊಂಡು ವಾನು "ಹಲೋ ಜೀ' ಎಂದು 
ಹೇಳದೆ. ಮಗುವಿನ ಸ್ವರವೊಂದು ಆ ಕಡೆಯುಂದ ಪ್ರತಿಕ್ರಿಯಿಸುತ್ತಾ. 
"ಹಲೋ ಟೀಚರ್‌' ಎಂದಿತು. ನಾನೇ ವಾಪಸ್‌ ಕರೆ ಮಾಡುವ 
ಉದ್ದೇಶದಿಂದ ಕರೆಯನ್ನು ಸ್ಥಗಿತಗೊಳಸಿದೆ. ಕರೆಗೆ ಉತ್ತರಿಸಿದ 
ಮಗು ತನ್ನ ಹೆಸರನ್ನು ಹೇಳತು. ಮಗು ಸಂಭಾಷಣೆಯನ್ನು 
ಮುಂದುವರಿಪಿ, "ಇಂದು ನೀವೇನು ಊಟ ಮಾಡಿದಿರಿ?” "ನಿಮ್ಮ 
ಮನೆಯಲ್ಲ ಇಂದು ಏನನ್ನು ತಯಾರಿಸಿದ್ದಾರೆ? (ಛತ್ತೀಸ್‌ಗಢದಲ್ಪ. 
ಸಂಭಾಷಣೆಯನ್ನು ಮುಂದುವರಿಸುವುದಕ್ಷಾಗಿ ಈ ರೀತಿ ಸಣ್ಣಸಣ್ಣ 
ಮಾತುಗಳನ್ನಾಡುವುದು ತೀರಾ ಸಾಮಾನ್ಯ) ಎಂದು ನನಗೆ 
ಕೇಳಆತು. 


ಲಾಕ್‌ಡೌನ್‌ ಇಪ್ಪತ್ತನೇ ದಿನಕ್ಕೆ ಕಾಅಟ್ಲತ್ತು. ಹೀಗಾಗಿ ನಾನು ಈ 
ರೀತಿ ಪ್ರತಿಕ್ರಿಬುಸಿದೆ, "ನಾವು ಸಂಪೂರ್ಣ ಲಾಕ್‌ಡೌನ್‌ನಲ್ಲ ಇದ್ದೇವೆ. 
ನಾವೀಗ ಕೇವಲ ಆಲೂಗಡ್ಡೆ ಮತ್ತು ಸೋಂಖಾಜೀನ್‌ 
ತಿನ್ನುತ್ತಿದ್ದೇವೆ. ಇಂದು ನೀನೇನು ಊಟ ಮಾಡಿದೆ?' ಈ ಪ್ರಶ್ನೆಗೆ 
ಪ್ರತಿಕ್ರಿಬುಸಲು ಮಗು ಒಂದಷ್ಟು ಸಮಯವನ್ನು ತೆಗೆದುಕೊಂಡಿತು. 
ಒಂದಷ್ಟು ವಿರಾಮದ ನಂತರ. "ಮೇಷ್ಟೇ. ವಿಷಯವೇನೆಂದರೆ, ತಂದೆ 
ಪಟ್ಟಣದ ಹೊರಗಿದ್ದಾರೆ. ಲಾಕ್‌ಡೌನ್‌ನ ಕಾರಣ ಅವರು ಅಲ್ಲ 
ಸಿಲುಕಿಕೊಂಡಿದ್ದಾರೆ. ನಾವಿಂದು ಕೇವಲ ಅನ್ನವನ್ನಷ್ಟೇ 
ಸೇವಿಸಿದ್ದೇವೆ.' 


ಸ್ಟಲ್ಪ ಹೊತ್ತು ಸಾವರಿಸಿಕೊಂಡು, ಆತನ ತಾಯಿಗೆ ಘೋನ್‌ನಲ್ಪ 
ಮಾತನಾಡುವಂತೆ ತಿಆಸಿದೆ. ಆಕೆಯ ಬಳ ಮಾತನಾಡಿದ ಬಳಕ 
ನಾನು ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣವನ್ನು ಪಡೆದೆ. ಆ 
ಸಂದರ್ಭದ ಅವರ ಮನೆಯಲ್ಲ ಮೂವರಿದ್ದರು. ಅಕ್ಕಿ 
ಹೊರತುಪಡಿಸಿ ಎಲ್ಲಾ ದಿನಸಿ ವಸ್ತುಗಳು ಖಾಅಯಾಗಿದ್ದವು. 
ಸ್ತಾಭಿಮಾನವನ್ನು ಜಡಲೊಪ್ಪದ ಆತನ ತಾಂಖ ಯಾರ ಐಬಆಳಯೂ 
ಸಹಾಯಕ್ಷಾಗಿ ಕೈ ಚಾಚಿರಲಲ್ಲ. 


ನಾನು ತಕ್ಷಣವೇ ಪರಿಸ್ಥಿತಿಯ ವಿವರಗಳನ್ನು ನನ್ನ ತಂಡ ಮತ್ತು 
ಸಂಸಯ ಸದಸ್ಯರೊಂದಿಗೆ ಹಂಚಿಕೊಂಡೆ. ತಂಡದ 
ಸದಸ್ಯರೊಂದಿಗೆ ಮಾತುಕತೆ ಮತ್ತು ಚರ್ಚೆ ನಡೆಸಿದ ನಂತರ. 
ಇನ್ನೂ ಅನೇಕ ಮಕ್ಷಳು ಇದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ 
ಎನ್ನುವ ವಿಷಯ ತಿಆದುಬಂದಿತು. ಫೌಂಡೇಷನ್‌* ಕುಟುಂಬದ 
ಅಗತ್ಯತೆಗಳಗೆ ತಕ್ಷಣವೇ ಸ್ಪಂದಿಸಿತು. ಈ ಕುಟುಂಬವಲ್ಲದೆ. 
ಅಗತ್ಯವಿದ್ದರೂ ಆತ್ಕಗೌರವ ಕಾಪಾಡುವ ಉದ್ದೇಶದಿಂದ ಸುಮ್ಮನಿದ್ದ 
ಇತರ ಕುಟುಂಬಗಳಗೂ ಪಡಿತರ ಮತ್ತು ಅಗತ್ಯ ವಸ್ತುಗಳನ್ನು 
ಒದಗಿಸಲಾಯುತು. ಶಿಕ್ಷಕರು ಅವರ ಪ್ರದೇಶದ ಸಮೀಕ್ಷೆ ನಡೆಸಿದರು 
ಮತ್ತು ನೆರವಿನ ಅಗತ್ಯವಿರುವ ಜನರ ಪಟ್ಟಯನ್ನು ತಯಾರಿಸಿದರು. 
ಈ ಪಟ್ಟಿಯನ್ನು ಅವರು ಫೌೌಂಡೇಷನ್‌ಗೆ ಒದಗಿಸಿದರು. 
ಫೌಂಡೇಷನ್‌ ತಕ್ಷಣವೇ ಪಡಿತರವನ್ನು ಖರೀದಿಸಿತು. 
ಫಲಾನುಭವಿಗಳ ಪ್ವಗೌರವಕ್ಕೆ ಧಕ್ಕೆಯಾಗದಂತೆ ನಡೆಯುವ 
ಉದ್ದೇಶಕ್ಕೆ ಪ್ರಮುಖ ಆದ್ಯತೆ ನೀಡಿ ನಮ್ಮ ತಂಡವು ಈ 
ಕುಟುಂಬಗಳಗೆ ಪಡಿತರವನ್ನು ಹಂಚಿತು. ಶಿಕ್ಷಕರು ಮತ್ತು ಮಕ್ಕಳ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಇರ 
Va 
A [Ce 


ನಡುವಿನ ಸಂಬಂಧವು ಎಷ್ಟು ಅನ್ಯೋನ್ಯತೆಯಿಂದ ಕೂಡಿದೆ 
ಎಂದರೆ ಮಕ್ಕಳು ತಮ್ಮ ಅನುಭವಗಳು ಮತ್ತು ತೊಂದರೆಗಳನ್ನು 
ಯಾವುದೇ ಅಳುಕಿಲ್ಲದೆ ಹಂಚಿಕೊಳ್ಳುತ್ತಾರೆ. 


ಶೇ ಬಾರಿಯ ಲಾಕ್‌ಡೌನ್‌ ಅನೇಕ ಹೊಸ ವಿಚಾರಗಳನ್ನು 
ಹೊರಗೆಡಹಿದೆ. ಒಂದು ಪ್ರದೇಶದ ಜನರು ಕಳೆದ ಮೂರು 
ತಲೆಮಾರುಗಳ೦ಂದ ಪಡಿತರ ಜೀಟಯನ್ನೇ ಮಾಡಿಸಿಲ್ಲ ಎಂದು 
ನಮ್ಮ ಫೌಂಡೇಷನ್‌ನ ಕೆಲ ಸದಸ್ಯರು ನನಗೆ ತಿಆಸಿದರು. ಅವರು 
ಪಡಿತರವನ್ನು ಪಡೆಯುವುದಾದರೂ ಹೇಗೆ? ಈ ಕಷ್ಟದ ಕಾಲದಲ್ಲ 
ನಮ್ಮ ಪೌಂಡೇಷನ್‌ ಅವರ ನೆರವಿಗೆ ಬಂದಿತು. ಆದರೆ 
ಮುಂದೆಯೂ ಇಂತಹ ನೆರವು ಸಿಗುತ್ತದೆಂದು ಹೇಗೆ ಭರವಸೆ 
ಇಟ್ಟುಕೊಳ್ಳುವುದು? ಮಕ್ನಳನ್ನು ನೈತಿಕ ಮೌಲ್ಯಗಳ ಕುರಿತು 
ಮಾತ್ರವಲ್ಲ, ಸಾಂವಿಧಾನಿಕ ಮೌಲ್ಯಗಳ ಕುರಿತು ಸಹ 
ಸುಶಿಕ್ಷಿತರನ್ನಾಗಿಸಬೇಕು ಎನ್ನುವ ನಂಬಚಕೆಗೆ ಇದರಿಂದ ಇನ್ನಷ್ಟು 
ಬಲ ಬಂದಿತು. ಹಾಗಾದಾಗ, ಅವರು ತಮ್ಮ ಹಕ್ನುಗಳು ಮತ್ತು 
ಅರ್ಹತೆಗಳ ಕುರಿತು ಜಾಗೃತರಾಗುತ್ತಾರೆ, ಮಾತ್ರವಲ್ಲದೆ ಅಗತ್ಯ 
ಪ್ರಶ್ನೆಗಳನ್ನು ಎತ್ತಲು ಶಕ್ತರಾಗುತ್ತಾರೆ. 


ಹಳ್ಳಿಯ ಅನೇಕ ಜನರು ತಮಗೂ ಅಗತ್ಯವಿದೆ ಎನ್ನುತ್ತಾ ಒತ್ತಾಯ- 
ಪೂರ್ವಕವಾಗಿ ಪಡಿತರವನ್ನು ಕೇಳಲು ಮುಂದೆ ಬಂದ ಮತ್ತೊಂದು 
ಅನುಭವವೂ ಪಡಿತರ ಹಂಚಿಕೆಯ ವೇಕೆ ನಮಗಾಯುತು. ಅವರಲ್ತ 
ಊಟಕ್ಕೆ ಏನೂ ಇಲ್ಲವೆ ಎಂದು ಕೇಳಆದಾಗ, ಸದ್ಯಕ್ಕೆ ಬೇಕಾಗುವಷ್ಟು 
ಇದೆ: ಆದರೆ ಮುಂದಿನ ದಿನಗಳಗೆ ಬೇಕಲ್ಲವೇ? ಏಕೆಂದರೆ ಈ 
ಲಾಕ್‌ಡೌನ್‌ ಯಾವಾಗ ಮುಗಿಯುತ್ತದೆ ಎನ್ನುವ ಕುರಿತು ಪ್ರಷ್ಟತೆ 
ಇಲ್ಲ ಅಲ್ಲವೇ ಎನ್ನುವುದು ಅವರ ವಾದವಾಗಿತ್ತು. ನಾವು ಸದ್ಯಕ್ಕೆ 
ತಕ್ಷಣದ ಅಗತ್ಯತೆ ಇರುವವರಿಗೆ ಮಾತ್ರವೇ ಸಹಾಂಶು 
ಮಾಡುತ್ತಿದ್ದೇವೆ ಎಂದು ನಾನು ಶಾಂತಚಿತ್ತನಾಗಿ ವಿವರಿಸಿದೆ. ಆ 
ವಾರ್ಡ್‌ನ ಸದಸ್ಯರು (ಕೌನ್ಸಿಲರ್‌) ನಮ್ಮ ಜೊತೆಗಿದ್ದರು. ಪರಿಸ್ಥಿತಿ 
ಹದಗೆಟ್ಟರೆ ಸರ್ಕಾರವೂ ನೆರವಿಗೆ ಬರಲಡದೆ ಎಂದು ಅವರು ಭರವಸೆ 
ನೀಡಿದರು. ಆದರೆ ಇದನ್ನೆಲ್ಲ ಕೇಕಲು ಅಥವಾ ಒಪ್ಪಿಕೊಳ್ಳಲು ಅವರು 
ಸುತಾರಾಂ ಸಿದ್ದರಿರಲಲ್ಲ. ನಾವೂ ಸಹ ನಮ್ಮ ಪಟ್ಟು ಬಡಲಲ್ಲ. 
ಭವಿಷ್ಯದ ಉದ್ದೇಶಕ್ಸಾಗಿ ವಾವು ಅವರ ಹೆಸರನ್ನು 
ನೋಂದಾಯುಸಿದೆವು. ಈ ಭರವಸೆಯ ನಂತರ ಅವರು ಅಲ್ಪಂದ 
ಹಿಂದಿರುಗಿದರು. ಅಲ್ಲ ಒಂದಷ್ಟು ಕಾಲ ಒತ್ತಡದ ಸನ್ನಿವೇಶ 
ಉದ್ಧವಿಸಿತ್ತು. ಶಿಕ್ಷಣವು. ನಮಗೆದುರಾಗುವ ಸನ್ನಿವೇಶ ಮತ್ತು 
ಪರಿಸ್ಥಿತಿಗೆ ತಕ್ಷಂತೆ ಹೊಂದಿಕೊಳ್ಳಲು ಕಅಸುತ್ತದೆ. ನೆರವಿಗಾಗಿ 
ಎದುರು ನೋಡುತ್ತಿರುವ ಜನರಿಗೆ ಪ್ರಂದಿಸಲು ದೊರೆತ ಈ 
ಅವಕಾಶವು ನಮ್ಯ ಪಾಲಗೆ, ಕಡು ಬೇಸಿಗೆಯ ದಿನದಲ್ಲ ಬಸಿಅನ 
ರುಳದಿಂದ ಪಾರಾಗಿ ವಿಶ್ರಾಂತಿ ಪಡೆದ ಅನುಭವ ನೀಡಿತು. 


ಮಕ್ಕಳ ಕಲಕೆ 


ಆರಂಭದಲ್ಲಿ. ಮಕ್ಷಳ ಜೊತೆಗೆ ಅವರ ಯೋಗಕ್ಷೇಮದ ಕುರಿತು 
ದೂರವಾಣಿ ಮೂಲಕ ನಡೆಸಿದ ಸಣ್ಣ ಮಾತುಕತೆಯು ಶಿಕ್ಷಕರು 


ಮತ್ತು ಮಕ್ಕಳಬ್ಬರ ಪಾಅಗೂ ಈ ಒತ್ತಡದ ಪರಿಸ್ಥಿತಿಯನ್ನು ಒಂದಷ್ಟು 
ಕಾಲ ಮರೆತುಬಡಲು ಅವಕಾಶ ಒದಗಿಸಿತು. ನಾವು ಮಾತುಕತೆ 
ನಡೆಸಿದೆವು. ಹಾಡುಗಳನ್ನು ಮತ್ತು ಪ್ರಾಸ ಪದಗಳನ್ನು ಹಾಡಿದೆವು 
ಹಾಗು ಕಥೆಗಳನ್ನು ಹೇಳದೆವು. ಕೆಲವೊಮ್ಮೆ ಎಲ್ಲಾ ಮಕ್ಕಳನ್ನು 
ಕಾವ್ಸರೆನ್ಸ್‌ ಕರೆಯ ಮೂಲಕ ಒಗ್ಗೂಡಿಸಲು ವಾವು ಪ್ರಯತ್ನಿಸಿದೆವು. 
ಆದರೆ ನೆಬ್‌ವರ್ಕ್‌ ಸಮಸ್ಯೆಯಿಂದ ಇದು ಕೈಗೂಡಲಲ್ಲ. ಆದರೂ 
ವಾವು ಪ್ರಯತ್ನಿಸುತ್ತಲೇ ಇದ್ದೆವು. ಕೆಲವೊಮ್ಮೆ ಸಂಪರ್ಕಿಸಿದ 
ಕರೆಯು ಅಷ್ಟೇ ವೇಗದಲ್ಲ ಸಂಪರ್ಕ ಕಡಿದುಕೊಳ್ಳುತ್ತಿತ್ತು. ಎಲ್ಲ 
ಶಿಕ್ಷಕರ ಅನುಭವವೂ ಇದೇ ಆಗಿತ್ತು. ಆದರೂ, ವೈಯಕ್ತಿಕ ಕರೆ 
ಮತ್ತು ಪ್ರತ್ಯೇಕ ಚರ್ಚೆಯ ಮೂಲಕ ಮಕ್ಕಳ ಅಧ್ಯಯನದ ಕುರಿತು 
ಮಾತುಕತೆಯನ್ನು ಜೀವಂತವಿರಿಸಲು ಸಾಧ್ಯವಾಗಿತ್ತು. ಈ 
ಉದ್ದೇಶಕ್ಕಾಗಿ ನಮಗೆ ಪೋಷಕರ ಬೆಂಬಲವೂ ಬೇಕಿತ್ತು. ಆದರೆ 
ಲಾಕ್‌ಡೌನ್‌ ತೆರವಿನ ಅವಧಿಯು ಪ್ರಾರಂಭಗೊಂಡಾಗ 
ಪೋಷಕರು ತಮ್ಮ ದೂರವಾಣಿಗಳೊಂದಿಗೆ  ಕೆಲಸಕ್ಷಾಗಿ 
ಮನೆಯಿಂದ ಹೊರನಡೆಯಲು ಪ್ರಾರಂಭಿಸಿದರು. ಹೀಗಾಗಿ ನಾವು 
ಮಕ್ನಳೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡೆವು. ನಮಗೀಗ 
ಮಕ್ಷಳ ಅಧ್ಯಯನ ಹೇಗೆ ಮುಂದುವರಿಯುತ್ತಿದೆ ಎನ್ನುವ 
ದೊಡ್ಡದಾದ ಒಂದು ಸವಾಲು ಎದುರಾಗಿತ್ತು. 


ಶಿಕ್ಷಕರು ಚಟುವಬಕೆ ಪುಸ್ತಕವನ್ನು ತಯಾರಿಸಲು ಪ್ರಾರಂಭಸಿದರು. 
ಇದು ಮಕ್ಷಳಗೆ ತಾವಾಗಿಯೇ &ಹಓದಲು ಮತ್ತು ತಾವು &ದಿದ 
ವಿಷಯದ ಕುರಿತ ಪ್ರಶ್ನೆಗಳಗೆ ಉತ್ತರಿಸಲು ಅನುವು ಮಾಡಿಕೊಣ್ಟತು. 
ಅವರಲ್ಲ ಮುಂದಿನ ತರಗತಿಯ ಪಠ್ಯಪುಸ್ತಕಗಳು ಇಲ್ಲದ ಕಾರಣ 
ಈ ಚಟುವಟಕೆ ಪುಸ್ತಕಗಳು ಪ್ರಯೋಜನಕಾರಿಯಾಗಲವೆ ಎಂದು 
ವಾವು ನಂಜಧ್ದೆವು. ಶಿಕ್ಷಕರು ನಿಜವಾಗಿಯೂ ಕಠಿಣ ಶ್ರಮ ಹಾಕಿದರು 
ಮತ್ತು ವಿವಿಧ ವಿಷಯಗಳಗಾಗಿ ಚಟುವಟಕೆ ಪುಸ್ತಕಗಳನ್ನು 
ತಯಾರಿಸಿದರು ಮತ್ತು ಅವನ್ನು ಮಕ್ಕಳ ಮನೆ ಬಾಗಿಲಗೆ 
ತಲುಪಿಸಿದ್ದರು. ಮಾಸ್ಟ್‌. ಫೇಸ್‌ ಶೀಲ್ಡ್‌. ಕೈಗವುಸುಗಳನ್ನು 
ಧರಿಸುವುದು: ಸ್ಯಾನಿಟೈಿಸರ್‌ಗಳನ್ನು ಬಳಸುವುದು ಮತ್ತು: ದೈಹಿಕ 
ಅಂತರವನ್ನು ಕಾಪಾಡುವುದು - ಮುಂತಾದ ಸುರಕ್ಷಾ 
ಕ್ರಮಗಳೊಂದಿಗೆ ಈ ಚಟುವಟಕೆ ಪುಸ್ತಕಗಳನ್ನು ಶಿಕ್ಷಕರು ಪ್ರತಿ 
ವಾರವೂ ಮಕ್ಕಳ ಮನೆಬಾಗಿಅಗೆ ತಲುಪಿಸುತ್ತಿದ್ದರು ಮತ್ತು 
ಪೂರ್ಣಗೊಳಸಿದ ಚಟುವಟಕೆ ಪುಸ್ತಕಗಳನ್ನು ವಾಪಸ್‌ 
ಪಡೆಯುತ್ತಿದ್ದರು. ಮಕ್ಕಳ ಪ್ರತಿಕ್ರಿಯೆಯನ್ನು ದೂರವಾಣಿ ಕರೆಯ 
ಮೂಲಕ ಚರ್ಚಿಸಲಾಗುತ್ತಿತ್ತು. ಆದರೂ. ಓದುವ ಮತ್ತು ಬರೆಯುವ 
ಸಮಸ್ಯೆಯನ್ನು ಎದುರಿಸುತ್ತಿರುವ ಮಕ್ಕಳ ಪಾಲಗೆ ಈ ಅಭ್ಯಾಸವೂ 
ಸವಾಲನ ಕೆಲಸವೆನಿಸಿತು. ಇತರ ಶಿಕ್ಷಕರಂತೆಯೇ ನಾನು ಸಹ 
ಮಕ್ಕಳ ಕಲಅಕಾ ಹಂತವನ್ನು ಗಮನದಲ್ಲಟ್ಟುಕೊಂಡು ಚಟುವಟಕೆ 
ಪುಸ್ತಕವನ್ನು ರೂಪಿಸಿದರೂ, ಸೀಮಿತ ಅರ್ಥೈಸುವಿಕೆಯ 
ಸಮಸ್ಯೆಯು ನಮಗೆ ಸವಾಲೊಡ್ಡುತ್ತಿತ್ತು. 


ಶಿಕ್ಷಕರು, ಮಕ್ಕಳು ಮತ್ತು ಸಮುದಾಯ 


ಮಕ್ಕಳ ಕಅಕೆಯ ಕುರಿತ ನಿರಂತರ ಸಂವಾದವನ್ನು 
ಜೀವಂತವಿರಿಸುವುದಕ್ಕಾಗಿ ಸೌಹಾದ್ವಯುತ ಚರ್ಚೆಯ ಮೂಲಕ 
ಮಕ್ಕಳ ಪೋಷಕರು ಮತ್ತು ಹಳ್ಳಿಯ ಇತರ ಸದಸ್ಯರ ಜೊತೆ 
ಸಮುದಾಯ ಭೇಟ ಸಂದರ್ಭದಲ್ಲ ನಾವು ಉತ್ತಮ ಬಾಂಧವ್ಯವನ್ನು 
ಕಾಪಾಡಬೇಕಿತ್ತು. ಭೇಟಯಾದ ಪ್ರತಿ ಸಂದರ್ಭದಲ್ಲೂ ನಾವು 
ಪರಸ್ಪರ ವಂದಿಸುತ್ತಿದ್ದೆವು ಮತ್ತು ತಮ್ಮ ಮಕ್ಕಳ ಕಲಕೆಯ ಕುರಿತು 
ಅವರು ಹೊಂದಿದ್ದ ಅಭಪ್ರಾಯವನ್ನು ನೇರವಾಗಿ ಹೇಳುತ್ತಿದ್ದರು. 
ಇದು ನಮಗೆ ಬೋಧನೆ-ಕಲಕೆ ಪ್ರಕ್ರಿಯೆಯಲ್ಲ ಸಹಾಯ ಮಾಡಿತು. 
ಕೋವಿಡ್‌-19 ಪಿಡುಗಿನ ಸಂದರ್ಭದಲ್ಲ ಶಾಲೆಗಳು ಮುಚ್ಚಿದಾಗ, 


ತಾವು ಕಲಕೆಯಿಂದ ದೂರವಾಗುತ್ತಿದ್ದೇವೆ ಎನ್ನುವ ಭಾವನೆಯು 
ಮಕ್ಷಕಲ್ಲ ಬರದಂತೆ ನೋಡಿಕೊಳ್ಳುವುದು ನಮ್ಮ ಮೂಲ 
ಆದ್ಯತೆಯಾಗಿತ್ತು. ಲಾಕ್‌ಡೌನ್‌ ಸಡಿಅಕೆಯಾದಾಗ, ಸುರಕ್ಷಾ 
ಕ್ರಮಗಳನ್ನು ಸಂಪೂರ್ಣವಾಗಿ ಪಾಅಸುತ್ತಾ, ಮಕ್ಕಳ ಕಅಕೆಯನ್ನು 
ಮುಂದುವರಿಸುವ ಯೋಚನೆಯನ್ನು ನಾವು ಸಮುದಾಯದ 
ಸದಸ್ಯರ ಮುಂದಿಲ್ಟೆವು. 


ಸಮುದಾಯದ ಸದಸ್ಯರು ಇದಕ್ಕೆ ಸಮ್ಮತಿಸಿದರು ಮತ್ತು ಈ 
ಉದ್ದೇಶಕ್ಸಾಗಿ ಸಮುದಾಯ ಭವನವನ್ನು ಕೂಡ ಮೀಸಟಟ್ಟರು. 
ಅಷ್ಟೇ ಅಲ್ಲದೆ, ಹಳ್ಳಿಯ ಕೆಲವು ಸುಶಿಕ್ಷಿತ ಯುವಜನರು ಮಕ್ಷಳ 
ಶಿಕ್ಷಣಕ್ಕೆ ಸಹಾಯ ಮಾಡಲು ಮುಂದೆ ಬಂದರು. ಈ ಕೆಲಸವನ್ನು 
ಅವರು ಈಗಲೂ ಮುಂದುವರಿಸುತ್ತಿದ್ದಾರೆ. ಈ ಸಪ್ರಯಂಸೇವಕರ 
ತಂಡದಲ್ಲ. 2೦1೨-2೭೦ರಲ್ಪ ಬೋಡರ್‌್‌ ಪರೀಕ್ಷೇಯಲ್ಲ 
ಉತ್ತೀರ್ಣರಾದ ನಮ್ಮ ಕೆಲವು ಹಳೆವಿದ್ಯಾರ್ಥಿಗಳು ಸಹ ಇದ್ದರು. 
ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಸಣ್ಣ ತಂಡದ ಮುಂದಾಳತ್ವ 
ವಹಿಸಿ ಅವರ ಕಲಕೆಗೆ ನೆರವು ನೀಡುತ್ತಿದ್ದರು. 


ಹೋಷಕರು ಮತ್ತು ಸಮುದಾಯದ ಇತರ ಸದಸ್ಯರ ಸಹಕಾರವೂ 
ಶ್ಲಾಫನೀಯವಾಗಿತ್ತು. ಮಕ್ಷಳ ಶಿಕ್ಷಣಕ್ಸಾಗಿ ಕೆಲವರು ತಮ್ಮ ಮನೆಯ 
ಅಂಗಳವನ್ನೇ ಮೀಸಅಟ್ಟರು. ಇತರ ಕೆಲ ಸಾಮಾಜಕ ಸೇವಾ 
ಸಂಘಟನೆಗಳೂ ನಮ್ಮ ನೆರವಿಗೆ ಬಂದವು. ಇದರ ಪರಿಣಾಮವಾಗಿ 
ನಮ್ಮನ್ನು ಮಾವು ಸಣ್ಣ ತಂಡಗಳಾಗಿ ವಿಭಜನಸಿ, ನಮ್ಮ 


ವಿದ್ಯಾರ್ಥಿಗಳರುವ ಏಳು ಹಳ್ಳಗಳಗೆ ತಲುಪಲು ಮತ್ತು 
ಅವರೊಂದಿಗೆ ನಿರಂತರವಾಗಿ ಕಾರ್ಯಪ್ರವೃತ್ತರಾಗಲು 
ಸಾಧ್ಯವಾಯುತು. 


ಕೋವಿಡ್‌ ಸಾಂಕ್ರಾಮಿಕದ ಸಂದರ್ಭದಲ್ಲ ಎಲ್ಲರೂ ಅತ್ತಿಂದಿತ್ತ 
ಹಓಡಾಡುವುದರಿಂದ ಮಕ್ಕಳು, ಶಿಕ್ಷಕರು ಮತ್ತು ಸ್ಟಯಂಸೇವಕರು 
ಸೋಂಕಗೆ ಒಳಗಾಗುವ ಭೀತಿ ನಮಗೆ ಇದ್ದೇ ಇತ್ತು. ತಮ್ಮ 
ದಿನನಿತ್ಯದ ಕೆಲಸಗಳಗಾಗಿ ಪೋಷಕರು, ಶಿಕ್ಷಕರು ಮತ್ತು ಮಕ್ಕಳು 
ತಮ್ಮ ಮನೆಯಿಂದ ಹೊರಬರುತ್ತಿದ್ದರು ಮತ್ತು ಇತರರ ಸಂಪಕ್‌ಕ್ಕೆ 
ಬರುತ್ತಿದ್ದರು. ಎಲ್ಲರೂ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ. 
ಭೀತಿಂಯು ಸದಾ ಕಾಡುತ್ತಲೇ ಇತ್ತು. ಇಂತಹ ಒತ್ತಡದ 
ಸಂದರ್ಭದಲ್ಲ ಒತ್ತಡ ಮುಕ್ತರಾಗುವುದು ಶಿಕ್ಷಕರು. ಮಕ್ಕಳು ಮತ್ತು 
ಅವರ ಪೋಷಕರ ಪಾಲಗೆ ಸವಾಅನ ಕೆಲಸವಾಗಿತ್ತು. 


ಭರವಸೆಯ ಆಶಾಕಿರಣ 


ಕಾಲ ಕಳೆದಂತೆ ಪರಿಸ್ಥಿತಿಯೂ ಬದಲಾಗುತ್ತಿದೆ. ಜನರು ತಮಗೆ 
ತಿಆದಿರುವ ಅತ್ಯುತ್ತಮ ವಿಧಾನದಲ್ಲಿ ಈ ಪಿಡುಗನ್ನು 
ಎದುರಿಸುತ್ತಿದ್ದಾರೆ. ತಮ್ಮ ಜೀವನೋತ್ಪಾಹವನ್ನು ಕುಂದಿಸದಂತೆ 
ಅವರು ನೋಡಿಕೊಳ್ಳುತ್ತಿದ್ದಾರೆ. ಅವರು ಮಾಸ್ಟ್‌ ಮತ್ತು 
ಸ್ಯಾನಿಟೈಸರ್‌ ಜೊತೆ ಬದುಕಲು ಕಅಯುತ್ತಿದ್ದಾರೆ. ಜೊತೆಗೆ ಶುಚಿತ್ವ 
ಮತ್ತು ದೈಹಿಕ ಅಂತರವನ್ನು ಕಾಪಾಡುತ್ತಿದ್ದಾರೆ. ಮಕ್ಕಳು ಈಗ 
ಒತ್ತಡದಿಂದ ಹೊರಬಂದಿದ್ದಾರೆ ಎನ್ನುವ ವಿಚಾರ ನಮ್ಮ ಪಾಲಗೆ 
ಸಂತಸವನ್ನು ತಂದಿದೆ. ನಮ್ಮ ಜೊತೆಗಿರುವ ಅನೇಕ ಶಿಕ್ಷಕರು 
ಪ್ರಾಸಪದ್ಯಗಳು ಮತ್ತು ಹಾಡುಗಳ ಧ್ವನಿಮುದ್ರಣ ಮಾಡಿ ಅದನ್ನು 
ಮಕ್ಷಳಗೆ ಕಳುಹಿಸಿದ್ದಾರೆ. ಆರಂಭದಲ್ಲ ನಾವು ರಚಿಸಿದ 
ವಿಡಿಯೋಗಳು ಮತ್ತು ಕಥೆಗಳು ಈಗ ಮಕ್ಕಳಗೆ ಕಲಕೆಯಲ್ಪ 
ನೆರವಾಗುತ್ತಿವೆ. ಎಷ್ಟು ಮಂದಿ ಮಕ್ಕಳು. ಪೋಷಕರು ಮತ್ತು ಶಿಕ್ಷಕರು 
ಅವರ ಮೊಬೈಲ್‌ ಘೋನ್‌ಗಳ ನಿಜವಾದ ಸಾಮರ್ಥ್ಯವನ್ನು 
ಅರಿತುಕೊಂಡಿದ್ದಾರೆ ಎಂಬ ಸಕಾರಾತ್ಕಕ ನೆಲೆಯಲ್ಲ ನಾವು ಈ 
ಅನುಭವವನ್ನು ಕಾಣುತ್ತಿದ್ದೇವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


[7] 


ನಮ್ಮ ಜೊತೆ ಮಾತುಕತೆ ನಡೆಸಲು ಇಚ್ಛಿಸದ ಅಥವಾ ನಾವು ಅವರ 
ಮನೆಗೆ ಭೇಟ ನೀಡುವುದನ್ನು ಇಷ್ಟಪಡದ ಪೋಷಕರು ಈಗ ತಮ್ಮ 
ಮಕ್ನಳು ಹಾಗು ಶಿಕ್ಷಕರಾದ ನಮ್ಮ ಜೊತೆ ಮುಕ್ತವಾಗಿ 
ಮಾತನಾಡುತ್ತಿದ್ದಾರೆ. ಕೆಲ ಪೋಷಕರು ಮತ್ತು ಸಮುದಾಯದ 
ಸದಸ್ಯರು ತಮ್ಮ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಿದ್ದಾರೆ. ಮಕ್ಕಳ 
ಶಿಕ್ಷಣಕ್ಷಾಗಿ ತಮ್ಮ ಖಾಲ ಸ್ಥಳವನ್ನೇ ನೀಡುವ ಮೂಲಕ ಅವರು 
ಔದಾರ್ಯವನ್ನು ಮೆರೆದಿದ್ದಾರೆ. ಇನ್ನು ಕೆಲವರು ಬೋಧನೆ-ಕಲಕೆ 
ಪ್ರಕ್ರಿಯೆಯಲ್ಲೂ ಸಹಾಯ ಮಾಡಿದ್ದಾರೆ. ಕೆಲ ಪೋಷಕರು ತಮ್ಮ 
ಮಕ್ನಳ ಕಲಕೆ ಮಾತ್ರವಲ್ಲ. ತಮ್ಮ ನೆರೆಹೊರೆಯ ಮಕ್ಕಳ 
ಕಅಕೆಯಲ್ಲೂ ಸಹಾಯ ಮಾಡುತ್ತಿದ್ದಾರೆ. ಕೋವಿಡ್‌-19 ಪಿಡುಗಿನ 
ಸಂದರ್ಭದ್ಲ್ಲ ಅವರು ಗರಿಷ್ಠ ಪ್ರಮಾಣದ ಸಂವೇದನೆಯನ್ನು 
ತೋರಿದ್ದು. ಇದರ ಪರಿಣಾಮವಾಗಿ ಮಕ್ಷಳು ಚಿಂತೆಗೀಡಾಗದಂತೆ 
ನೋಡಿಕೊಳ್ಳುವುದು ಸಾಧ್ಯವಾಯಿತು. ಈ ಉತ್ಸಾಹದ ಚಿಲುಮೆ 
ಬತ್ತಿ ಹೋಗುವುದಿಲ್ಲ ಎನ್ನುವ ಭರವಸೆ ಜೀವಂತವಾಗಿದೆ. 


ಯಾವುದೇ ಸಮಾಜದಲ್ಲ. ಸಮಗ್ರ ಬದಲಾವಣೆಗಳನ್ನು ತರುವ 
ನಿಟ್ಟನಲ್ಲ ಶಿಕ್ಷಣವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ರಾಷ್ಟ್ರೀಯ 
ಶಿಕ್ಷಣ ನಿತಿ (National Education Policy - NEP) 2020 ಮಕ್ಕಳ 
ಕಲಕೆಯಲ್ಲ ಸಹಾಯ ಮಾಡಲು ಸಮಾಜದ ಸುಶಿಕ್ಷಿತ ಜನರು 
ಮುಂದೆ ಬರಬೇಕಾದ ಅಗತ್ಯತೆಯನ್ನು ಒತ್ತಿ ಹೇಆದೆ, ಮಾತ್ರವಲ್ಲದೆ 
ಅವರ ಪಾಲ್ಗೊಳ್ಳುವಿಕೆಯನ್ನು ಎದುರು ನೋಡುತ್ತಿದೆ. ಈ 
ಸಂದರ್ಭದಲ್ಲ ವಿದ್ಯಾರ್ಥಿನಿಯೊಬ್ಬಳು ಈೇ ಕೆಳಗಿನ ಹಾಡನ್ನು 
ನನಗಾಗಿ ರಚಿಸಿ ಹಾಡಿದ್ದಾಳೆ. ನಾನೂ ಕೆಲವೊಮ್ಮೆ ಇದನ್ನು 
ಹಾಡುತ್ತಿರುತ್ತೇನೆ. ಆ ಹುಡುಗಿ ಬರೆದ ಹಾಡನ್ನು ನಾನಿಲ್ಲ 


ref ase ar Mead... 
Feed age deta 

AE, ql SN Wr TSR A AT SUNT FT 11. 
Sf PT AE CT 

st RARE 
Mise SR ae gl a 

WR WETATET EAA TR 1. 


EM a aE (sfc, fered, Seed...) TS 
RATT 


SAP TAA UAE TT 
ERAT A Ce AA ToT STAT 
fx sme 2 see Rr Ra dtd AAS. 


(ಕೇಳ, ಒಮ್ಮೆ ಕೇಳ / ನೀವು ಕೊರೊನಾವನ್ನು ದೂರವಿಡಬೇಕಾದರೆ 
/ ಕಾರಣವಿಲ್ಲದೆ ಮನೆಯಿಂದ ಹೊರಬರಬೇಡಿ / ಒಮ್ಮೆ ಕೇಳ 
ಹೊರಬರುವುದು ಅನಿವಾರ್ಯನವಪೆನಿಸಿದರೆ / ಮಾಸ್ಟ್‌, ಅಂತರ ಮತ್ತು 
ಸ್ಯಾನಿಟ್ಯೆಸರ್‌, ಅಥವಾ ಸಾಬೂನು ಬಳಸಿ / ನಿಮ್ಯ ಹಿರಿಯರನ್ನು 
ಕಾಕಜಂಯಂದ ನೋಡಿಕೊಳ್ಳ / ಅವರ ಬಗ್ಗೆ ಸದಾ ಯೋಚಿಸಿ / 
ಸೋಂಕಿತರಿಂದ ದೈಹಿಕ ಅಂತರ ಕಾಪಾಡಿ / ಆದರೆ ಅವರು 
ಕೊರಗುವಂತೆ ಮಾಡದಿರಿ / ಹೋರಾಡುವವರೆಲ್ಲ ನಮ್ಮವರೇ J 
ವೈದ್ಯರು, ಪೊಲೀಸರು, ದಾದಿಯರು, ಪೌರಕಾರ್ಮಿಕರು ಅವರನ್ನೆಲ್ಲ 
ಗೌರವದಿಂದ ಕಾಣಿರಿ / ಕೊರೊನಾ ಒಂದು ದಿನ ಮಾಯವಾಗಲದೆ 
) ಹೀಗಿರುವಾಗ ಭಿನ್ನಾಭಪ್ರಾಯವೇಕೆ ಉಳಯಖಬೇಕು / ಕೇ, 
ಒಮ್ಮೆ ಕೇಳ) 


ಜಾನಕ್‌ ರಾಮ್‌ ಅವರು ವಿಜ್ಞಾನದಲ್ಲ ಪದವಿ ಹಾಗು ಶಿಕ್ಷಣ ಮತ್ತು ಸಮಾಜಶಾಸ್ತ್ರದಲ್ಲ ಸ್ಥಾತಕೋತ್ಸರ ಪದವಿಯನ್ನು 
ಪಡೆದಿದ್ದಾರೆ. ಅಜೀಂ ಪ್ರೇಮ್‌ಜ ಸಂಸ್ಥ್ಸೆಯಲ್ಲ ಎರಡು ವರ್ಷಗಳ ಫೆಲೋಶಿಪ್‌ ಪೂರ್ಣಗೊಳಸಿದ ನಂತರ ಅವರು 2೦16ರ 
ಡಿಸೆಂಬರ್‌ ತಿಂಗಳನಿಂದ ಧಮ್‌ತರಿಯಲ್ಲರುವ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. 
ಶಿಕ್ಷಕರಾಗಿ ಅವರು ಮಕ್ಕಳೊಂದಿಗೆ ಸ್ನೇಹಪರತೆಯನ್ನು ಕಾಪಾಡಿಕೊಳ್ಳಲು ಇಚ್ಛಸುತ್ತಾರೆ ಹಾಗು ಕಅಕೆಯಲ್ಲ ಮತ್ತು 
ಇದರೊಂದಿಗೆ ಗಣಿತದ ಪ್ರಕ್ರಿಯೆಯನ್ನು ಅರ್ಥೈಸಿಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ. ಇವರನ್ನು 


janak.ram@azimpremijifoundation.org ನಲ್ಪ ಸಂಪರ್ಕಿಸಬಹುದಾಗಿದೆ. 


ಅನುವಾದ: ಮೆ್ವ್ಪನ್‌ ಮೆಂಡೊನ್ಸಾ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


64 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


